ಎಸ್‌.ಎಂ. ನಾಗೆಭೊಸಣ” 


ಉಜ್ಜಿನಿಯಲ್ಲಿ ಕೆಳದಿ ರಾಜಿ ನೀರಮ್ಮಾಜಿ ಸಮಾಧಿ ಶೋಧನೆ 


ಕೆಳದಿ ಇಮ್ಮಡಿ ಬಸಪ್ಪನಾಯಕನ ರಾಣಿಯಾದ 
ವೀರಮ್ಮಾಜಿ ತನ್ನ ಗಂಡನೆ ಸಾವಿನ ನಂತರ ಹಾಗೂ 
ಮೊದಲ ದತ್ತು ಪುತ್ರ ಚೆನ್ನೆ ಬಸೆಪ್ಪನಾಯಕನ ಸಾವಿನ 
ನೆಂತರೆ ಕ್ರಿ.ಶ. ೧೭೫೮ ರಿಂದ ೧೭೬೩ರವರೆಗೆ ಹೈದರಾಲಿ 
ಹಾಗು ಚಿತ್ರಜುರ್ಗರ ಪಾಳೆಗಾರೆಕೊಡನೆ ಹೋರಾಡುತ್ತಾ 
ಆಡಳಿತ ಮಾಡಿದಳು. ಕ್ರಿ.ಶ. ೧೭೫೮ರಲ್ಲಿ ಮೊದಲ 
ದತ್ತು ಪುತ್ರ ಚೆನ್ನ ಬಸಪ್ಪ ನಾಯಕನ ಸಾವಿನ ನಂತರ 
ವೀರಮ್ಮಾ! ಜಿ ತನ್ನೆ ನೋಡರೆ ಮಾನವನಾದ ಬಂಕಾಪುರದ 
ಪಟ್ಟ ಟ್ಟಿ ಚಿನ ್ಲನೀರಪ್ಪನ ಮಗನನ್ನು ದತ್ತು ತೆಗೆದು 
ಕಡು he ಸೋನಮುಶೇಖರೆ ನಾಯಕನೆಂದು 
ನಾಮಕರಣ ಮಾಡಿ ಪಟ್ಟಿ, ಕಟ್ಟಿದಳು. ಈ 
ಬಾಲಕನನ್ನು ಮುಂದಿಟ್ಟುಕೊಂಡು ಪ್ರಜೆಗಳ ನಿಂದನೆ 
ಯಲ್ಲಿ ಕೆಳದಿ ರಾಜ್ಯದ ಆಡಳಿತನನ್ನೆಲ್ಲಾ ತಾನೆ ನಿರ್ವಹಿಸ 
ತೊಡಗಿದಳು. ಈ ವೇಳೆಗೆ ದಂಡೆಕ್ರಿಬಂದ ಹೈದರಾಲಿ 
ಕೆಳದಿ ರಾಜಧಾನಿ ಬಿಂಡನೊರನ್ನು ಅತ್ಯಂತ ಪ್ರಯಾಸ 
ದಿಂದ ನಶಸಡಿಸಿಕೊಂಡು ರಾಣಿ ವೀರವನ್ಮಾಜಿ ಹಾಗೂ 
ಆಕೆಯ ದತ್ತುಪುತ್ರನಾದ ಬಾಲಕ ಮೂರನೇ 
ಸೋಮುಶೇಖರೆ ನಾಯಕನನ್ನು ಸೆರೆ ಹಿಡಿದು ಮಧುಗಿರಿ 
ಕೋಟಿಯಲ್ಲಿ ಬಲವಾದ ಪಹರೆಯೊಡನೆ ಸೆರೆಯಲ್ಲಿರಿಸಿದ, 
ಕೆಲದಿನಗಳಲ್ಲಿ ಸೆರೆಯಲ್ಲಿದ್ದ ವೀರಮ್ಮಾಜಿ ಅಸ್ವಸ್ಥ 
ಳಾಗಿದ್ದಳು. ಕ್ರಿ.ಶ. ೧೭೬೪ರಲ್ಲಿ ನೆಳದಿ ವೀರಮ್ಮಾಜಿಯ 
ಸಹಾಯಕ್ಕಾಗಿ ತಡವಾಗಿ ಬಂದ ಮರಾಠ ಮಾಧವ 
ರಾಯನು ಸೈನ್ಯದೊಡನೆ ಮಧುಗಿರಿಗೆ ಮುತ್ತಿಗೆ ಹಾಕಿ 
ರಾಣಿ ನೀರಮ್ಮಾಜಿ ಹಾಗೂ ೩ನೇ ಸೋಮಶೇಖರ 


೧೫೨ 


` ಅಸ್ವಸ್ಥ 


ನಾಯಕನನ್ನು ಅವರ ಪರಿವಾರವ ನ್ನು ಸೆರೆಯಿಂದ ಬಿಡಿಸಿ. 
ಕೊಂಡು ಪೂನಾಕ್ಕೆ ಕರೆಣೊಯ್ಯುವಾಗ ದಾರಿಯಲ್ಲಿ 
ಸ್ಲೆಳಾದೆ ರಾಣಿ ವೀರಮ್ಮಾಜಿ ತೀರಿಕೊಂಡಳೆಂದೂ, 
ಮೂರನೇ ಸೋಮಶೇಖರನಾಯಕನನು ್ಲಿ ತಮ್ಮ ಆಶ್ರ ಯ 


ದೆಲ್ಲಿ ನರಗುಂದದಲ್ಲಿ ಕೆಲ ವರ್ಷವಿರಿಸಿಕೊಂಡುದಾಗಿ 
ಉಳಿ ಕ್ಲೇಖಗಳಿವೆ, ಹೀಗೆ ಪುಣೆಗೆ ಹೋಗುವಾಗ 


ನೀರಮ್ಕಾಜಿ ಬಳ್ಳಾರಿ ಜಿಲ್ಲೆಯ ಉಜ್ಜಿ ನಿಯಲ್ಲಿ ತೀರಿ 
ನೊಂಡಳೆಂದು "ಶಿವತತ್ವ ರತ್ನಾಕರ ಗ್ರಂಥದಿಂದೆ ತಿಳಿದು 
ಬರುತ್ತದೆ.  ಉಜನಿಯಲ್ಲಿ ನೀರಮ್ಮಾಜಿ ಸಮಾಧಿ ಸ್ಥಳ, 
ಸಮಾಧಿ, ಶಿಲ್ಪಿ ಹಾಗೂ ಅಸ್ಪಷ್ಟ ಶಿಲಾ ಶಾಸನದ 
ಮೂಲಕ ಸಲ ಲಾಗಿದೆ. “ಉಜ್ಜಿನಿ” ಬಳ್ಳಾರಿ ಜಿಲ್ಲೆ 
ನಷಡ್ತಿಗ a ತಾಲೂಕುಸ್ಥಳದಿಂದ 
*ೆ.ನೂ. ದೂರದಲ್ಲಿದೆ. 


ಕೆಳದಿಯ ರಾಣಿಯಾಗಿದ್ದ  ಚನ್ನಮಾ ಜಿಯ 
ಕಾಲದಲ್ಲಿ, ಆಕೆ ಮರಾಠರಿಗೆ ನೀಡಿದ Amo 
ಮರಾಠರೆ ಸ್ಟೇಹಕ್ಕೆ ಪಾತ್ರಳಾಗಿದ್ದಳು. ಅಂದಿನಿಂದ 
ಪ್ರಾರಂಭವಾದ ಮರಾಶ-ಕೆಳದಿ ಸಂಬಂಧಗಳು 
ವೀರಮ್ಮ್ಮಾಜಿಯನ್ನು ಸೆರೆಯಿಂದ ಜಬಿಡಿಸುವವಕೆಗೆ 
ಮುಂದುವರಿಯುತ್ತದೆ. 


ನೀರಮ್ಮಾಜಿಯೊಂದಿಗೆ ಕೆಳದಿ ಸಾಮ್ರಾಜ್ಯ ಅಂತ್ಯ 
ವಾಯಿತು. ಆದರೆ, ವೀರಮ್ಮಾಜಿ ಅಂತ್ಯ ಇನ್ನು 
ನಿಗೂಢವಾಗಿನೆ. ಡಾ|| ಕೆ.ಎನ್‌. ಚಿಟ್ನಿಸರು ಸಂಶೋಧನೆ 
ಮಾಡಿ ಮರಾಠರು ವೀರಮಾ ಜಿಯನ್ನು ಆಕೆಯ ದತ್ತು 


ವಿಶ್ವವಿದ್ಯಾಲಯ ಧಾರವಾಡ 


ಇತಿಹಾಸ ದರ್ಶನ. 


ಪುತ್ರ ಮೂರನೇ ಸೋಮಶೇಖರ ನಾಯಕನ್ನು ರಕ್ಷಿಸಿ 
ಪುಣೆಗೆ ಕರೆದೊಯ್ಯುವಾಗ ರಾಣಿ ವೀರಮ್ಮಾಜಿ ದಾರಿ 
ಯಲ್ಲಿ ಮರಣ ಹೊಂದಿರುವುದಾಗಿ, ದತ್ರುಪುತ್ರ ಮೂರನೆ 
ಸೋಮಶೇಖರನಿಗೆ ನರಗುಂದದಲ್ಲಿ ಆಶ್ರಯಕೊಟ್ಟ್ಬಿದ್ದಾಗಿ 
ಉಲ್ಲೇಖಿಸಿದಾರೆ. ಡಾ. ಸಾ.ಶಿ, ಮರಳಯ್ಯನವರು 
ತನ್ನು ಪಿಎಚ್‌.ಡಿ ಪ್ರಬಂಧದಲ್ಲಿ ಮಹಾ ಶಿವಭಕ್ತೆ 


$ 
ಯಾದ ವೀರಮ್ಮಾಜಿ ಸೋಲಿನ ಅವಮಾನನನ್ನು 
ಸಹಿನೆಲಾರಜೆ ತನ್ನ ಇಷ್ಟಲಿಂಗವನ್ನು ನುಂಗಿ 
ಧು 


ಹೂರವಾದ ವಿಷಯ. ಈ ಎಲ್ಲ ಸಂಶೋಧನೆಗಳನಂತರ 
ಈಿಗ ತೋಧನೆಯಾಗಿರುವ ಮಾಹಿತಿಗಳಿಂದ ಇವರು 
ಉಜ್ಜಿನಿ ಮಾರ್ಗವಾಗಿ ಪುಣೆಗೆ ಹೊರಟರೆಬಹುದು, 
ವೀರಶೈವರಾದ ಕೆಳದಿ ಅರಸರು ಅನೇಕ ಮಠಮಾನ್ಯ 
ಗಳಿಗೆ ದತ್ತಿದಾನಗಳನ್ನು ಕೊಟ್ಟು ಭಕ್ತಿಯಿಂದ ನಡೆದು 
ಕೊಂಡಿದ್ದಾರೆ. ಉಜ್ಜಿನಿ ಮಾರ್ಗವಾಗಿ ಪುಣೆಗೆ 
ಹೊರಟ ವೀರಮ್ಮಾಜಿ ದಾರಿಯಲ್ಲಿ ಉಜ್ಜನಿ ಮಠದಲ್ಲಿ 
ವಿಶ್ರಾಂತಿಗಾಗಿ ಕೆಲದಿನೆ ತಂಗಿರಬಹುದು. ಮೊದಲೇ 
ಅಸ್ಪಸ್ಥಳಾಗಿದ್ದರಿಂದಲೂ, ರಾಜ್ಯ ಕಳೆದುಕೊಂಡ 
ನೋವಿನಿಂದಲೂ, ದೈಹಿಕ, ಮಾನಸಿಕ ಅಸ್ವಸ್ಥತೆಯಿಂದ 
ಮರಣ ಹೊಂದಿರಬೇಕು. ಹೀಗಾಗಿ ಇವಳ ಸಮಾಧಿ 
ಉಜ್ಜಿನಿಯ ಮರುಳಸಿದ್ದೇಶ್ವರ ಜೀವಸ್ಥಾನದ ಎದುರಿನಲ್ಲಿ 
ಮಾಡಲಾಯಿತು. ಈಗ ಈ ಸಮಾಧಿ ಸುತ್ತಲು 


ಮನೆಗಳಾಗಿ ಮುಚ್ಚಿ ಹೋಗಿದ್ದು ಇತ್ತೀಚೆಗೆ ಶೋಧನೆ 
ನಡೆಸಿದಾಗ ಉಜ್ಜಿನಿ ಶಾಂತನಳ್ಳಿ ಕೊಡದಪ್ಪನವರ 
ಮನೆಯ ಮುಂಭಾಗದಲ್ಲಿ ಈ ಸಮಾಧಿ ಬೆಳಕಿಗೆ ಬಂದಿದೆ. 


ಸಮಾಧಿ ಶಿಲ್ಪ ನೆಲದಿಂದ ಐದು ಅಡಿ ಎತ್ತರದ 
ಕಂಬದ ಮೇಲೆ ಪೊರ್ವಾಭಿಮತಿಖವಾಗಿರುವ ಮಲಗಿದ 
ನಂದಿ ಕೆಳಭಾಗದ ಬಲ ಬದಿಗೆ ಕೈನನುಗಿದುನಿಂತ ಎರಡು 
ಉಬ್ಬು ಶಿಲ್ಪ ಮೂರ್ತಿಗಳು ಇವೆ. ರಾಣಿ ವೀರಮ್ಮಾಜಿ 
ಹಾಗೂ ಆಕೆಯ ಗಂಡನಿರಬಹುದು. ಮೇಲೆ ಸೂರ್ಯ 
ಚಂದ್ರ ಈಶ್ವರನ ಉಬ್ಬು ಶಿಲ್ಪಗಳಿವೆ. ಕೆಳಭಾಗದಲ್ಲಿ 
ಶಾಸನವಿದೆ. 


ಈ ಶಾಸನವು ಐದು ಸಾಲುಗಳನ್ನು ಹೊಂದಿದ್ದು 
ಓದಲು ಕಷ್ಟವಾಗಿದೆ. ಕಲ್ಲಿನ ೧೦ ೫೭ ಭಾಗದಲ್ಲಿ 


ಶಾಸನಪಾಠ 
ಗೈ ಸೂಚಿ ದವರ ಮಜರಿಸಿ........ 
೨. ......ಹನೆ ಮಗಬಸ...... 
೩. .......ಯಕ ವದನು ಬಸವಪ್ಪವನ ಹಾ 
ಆ ಚಟು ಳು ಜಜವನೆರಸ ಮಾಡಿದ.... 


೫, ........ಕಂಡರಸಿದ ಶ್ರೀ... 


[ಈ ಶೋಧನೆಗೆ ಮಾರ್ಗದರ್ಶನ ಮಾಡಿ ಪ್ರೋತ್ಸಾಹಿಸಿದ ಕೆಳದಿ ಗುಂಡಾ ಜೋಯಿಂಸರಿಗೆ ಕೃತಜ್ಞತೆಗಳು] 


0] ೦೫೩ 


